KA/BG-GPO/2515/\WPP-47 / 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜನವರಿ ೭, ೨೦೧೦ (ಪುಷ್ಯ ೧೭, ಶಕ ವರ್ಷ ೧೯೩೧) ಸಂಚಿಕೆ ೧ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 








REVENUE SECRETARIAT 
NOTIFICATION 
No.RD. 2 :Bhudapu: 2009, Bangalore, Dated.17" January, 2009. 

WHEREAS the Government of Karnataka in exercise of the powers conferred by section 5 of the 
Karnataka Land Revenue Act. 1964 (Karnataka Act 12 of 1964) and taking into consideration the 
population, area under land revenue and other heads of account and having regard to the administrative 
convenience, proposes to issue a notification to alter the limits of village Mulwad of Basavan Bagewadi 
with its hamlets of Basavan Bagewadi Taluk, Bijapur District and to constitute a new village called 
Basheweswar nagar as specified in the schedule. 

Now, therefore, in exercise of the powers conferred by section 6 of the said Act, notice is hereby 
given for the information of all the persons likely to be affected thereby that the proposal will be taken into 
consideration on or after one month from the date of publication of the notification in the Official Gazette 

Any objection or suggestion which may be received by the state Government from any persons with 
respect to the said proposal before the date specified above will be considered by the State Government, 
objections or suggestions may be addressed to the Deputy Commissioner, Bijapur District. 

SCHEDULE- 
Lands bearing Sy.No. Specified below shall be excluded from the limits of village with its hamlets 


Mulawad village, Basavan Bagewadi, Taluka Bijapur District. 


(೧) 


























































































































೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೪ಎ 
Sl.No. Sy.No. Sl.No. Sy.No. Sl.No. Sy.No. 50. Sy.No. 
1 87 33 127 65 161 97 194 
2 88 34 128 66 162 98 195 
3 89 35 129 67 163 99 196 
4 90 36 130 68 164 100 197 
5 91 37 131 69 165 101 198 
6 92 38 132 70 166 102 199 
7 93 39 133 71 167 103 200 
8 94 40 134 72 168 104 201 
9 95 41 135 73 169 105 202 
10 96 42 136 74 170 106 203 
11 97 43 137 75 171 107 204 
12 98 44 138 76 172 108 205 
13 99 45 140 77 173 109 206 
14 100 46 141 78 174 110 207 
15 101 47 142 79 175 111 208 
16 102 48 143 80 176 112 209 
17 103 49 144 81 177 113 212 
18 104 50 145 82 178 114 213 
19 105 51 146 83 179 115 214 
20 106 52 147 84 180 116 215 
21 107 53 148 85 181 117 216 
22 108 54 149 86 182 118 217 
23 109 55 150 87 184 119 218 
24 110 56 151 88 185 120 219 
25 111 57 152 89 186 121 220 
26 112 58 153 90 187 122 237 
27 113 59 154 91 188 123 238 
28 114 60 155 92 189 124 239 
29 115 61 156 93 190 125 125 
30 116 62 157 94 191 
31 117 63 158 95 192 
32 124 64 160 96 193 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೩ 





SCHEDULE-lI 
There shall be constituted a new village called Basheweswar nagar in Basavan Bagewadi 
Taluka Bijapur District and the limits of the said village shall comprise of the lands bearing Survey 
Number specified below. 








































































































Sl.No. Sy.No. Sl.No. Sy.No. Sl.No. Sy.No. Sl.No. Sy.No. 
1 87 33 127 65 161 97 194 
2 88 34 128 66 162 98 195 
3 89 35 129 67 163 99 196 
4 90 36 130 68 164 100 197 
5 91 37 131 69 165 101 198 
6 92 38 132 70 166 102 199 
7 93 39 133 71 167 103 200 
8 94 40 134 72 168 104 201 
9 95 41 135 73 169 105 202 
10 96 42 136 74 170 106 203 
11 97 43 137 75 171 107 204 
12 98 44 138 76 172 108 205 
13 99 45 140 77 173 109 206 
14 100 46 141 78 174 110 207 
15 101 47 142 79 175 111 208 
16 102 48 143 80 176 112 209 
17 103 49 144 81 177 113 212 
18 104 50 145 82 178 114 213 
19 105 51 146 83 179 115 214 
20 106 52 147 84 180 116 215 
21 107 53 148 85 181 117 216 
22 108 54 149 86 182 118 217 
23 109 55 150 87 184 119 218 
24 110 56 151 88 185 120 219 
25 111 57 152 89 186 121 220 
26 112 58 153 90 187 122 237 
27 113 59 154 91 188 123 238 
28 114 60 155 92 189 124 239 
29 115 61 156 93 190 125 125 
30 116 62 157 94 191 
31 117 63 158 95 192 
32 124 64 160 96 193 





























೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೪ಎ 





The proposal specified above shall come into effect from such date as the State Government may 
specified in the final notification proposed to be issued under Section 5 of the Karnataka Land Revenue 
Act 1964 (Karnataka Act No.12 of 1964) 

By Order and in the name of the Governor of Karnataka, 
K.NARAYANA 
P.R. 649 Deputy Secretary to Government 
Revenue Department(SSLR) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಯೋಇ 3 ಹೈಕಮಂ 20091), ಬೆಂಗಳೂರು, ದಿನಾಂಕ: 21ನೇ ಡಿಸೆಂಬರ್‌, 2009 

ಹೈದರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧಿನಿಯಮ 1991 ರ 2ನೇ ಅಧ್ಯಾಯದ 3ನೇ (ಸಿ) 
ಪ್ರಕರಣದಿ೦ದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಹೈದರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮ೦ಡಳಿ, ಗುಲ್ಬರ್ಗಾಗೆ 
ಶ್ರೀ ನಾಗನಗೌಡ ಬಿನ್‌ ವೀರಭದ್ರಗೌಡ, ರಾಯಚೂರು ಇವರನ್ನು ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ 
ಮಾಡಲಾಗಿದೆ. ಹಾಗೂ ಇದೇ ಅಧ್ಯಾಯದ 4ನೇ ಪ್ರಕರಣದ ಉಪ ಪ್ರಕರಣ (1ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಮುಂದಿನ ಮೂರು ವರ್ಷಗಳ ಅವದಿಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ. ಚಿಕ್ಕರಾಜು 
ಪಿ.ಆರ್‌. 714 ಸರ್ಕಾರದ ಅಧೀನ ಕಾರ್ಯದರ್ಶಿ 1 ೬2 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
REVENUE SECRETARIAT 
NOTIFICATION 


No. RD 179 AQB 2009, Bangalore, Dated: 15" December ,2009 

In exercise of the powers conferred by clause (0) of Section 3 of the Land Acquisition Act, 1894 
(Central Act 1 of 1894) as amended by Karnataka (Amendment J)Act, 1991 (Karnataka Act No. 33 of 
1991) the Government of Karnataka hereby specially appoint Sri N. Chandrashekar, KAS (Junior Scale) 
Officer, presently working as House Rent Controller, Bangalore South Zone, Bangalore, to perform the 
functions of the Deputy Commissioner under Section 5-A of the said Act in respect of lands to be acquired 
in favour of the Railways, Defence, ISRO, Dept. of Space, Metro, BWSSB, KUWS & SB, in the Districts of 
Bangalore Urban, Bangalore, Rural, and Ramanagaram with immediate effect and until further orders. 

By Order and in the name of the Governor of Karnataka, 
M. VENKATESHAMURTHY 
P.R. 715 Under Secretary to Government 
Revenue Department 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 16 ಎಲ್‌ಜಿಎನ್‌ 2009, ಬೆಂಗಳೂರು, ದಿನಾಂಕ: 9ನೇ ಡಿಸೆಂಬರ್‌, 2009 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಉತ್ತರಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೫ 



































ಕ್ರಸಂ ತಾಲ್ಲೂಕು ಸದಸ್ಯರು 
1 | ಯಲ್ಲಾಪುರ ಶ್ರೀ ವಿ.ಎಸ್‌. ಪಾಟೀಲ್‌ ಅಧ್ಯಕ್ಷರು 
ಮಾನ್ಯ ಶಾಸಕರು, ಯಲ್ಲಾಪುರ ಕ್ಷೇತ್ರ 
2 ಶ್ರೀ ಅನಂತನಾಗರಜಡ್ಡಿ, ಸಾ: ಮಂಚಿಕೇರಿ, ಸದಸ್ಯರು (ಸಾಮಾನ್ಯ) 
ಯಲ್ಲಾಪುರ ತಾಲ್ಲೂಕು 
3 ಶ್ರೀಮತಿ ಸರಸ್ವತಿ ಚಂದಶೇಖರ, ನೇತ್ರಕರ, ಸದಸ್ಯರು 
ಯಲ್ಲಾಪುರ ತಾಲ್ಲೂಕು (ಪರಿಶಿಷ್ಟ ಜಾತಿ ಮಹಿಳೆ) 
4 ಶ್ರೀ ರಾಮಕೃಷ್ಣ ಬಿನ್‌ ನಾರಾಯಣ ಕೋಮಾರ, ಸಾ:ಬೀಗಾರ, | ಸದಸ್ಯರು (ಸಾಮಾನ್ಯ) 
ಯಲ್ಲಾಪುರ ತಾಲ್ಲೂಕು 
5 ತಹಶೀಲ್ದಾರರು, ಯಲ್ಲಾಪುರ ತಾಲ್ಲೂಕು, ಯಲ್ಲಾಪುರ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌. ಕೃಷ್ಣಪ್ಪ 
ಪಿ.ಆರ್‌. 716 ಪೀಠಾಧಿಕಾರಿ 
ಕಂದಾಯ ಇಲಾಖೆ (ಭೂ ಮಂ-2) 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 17 ಎಲ್‌ಜಿಎನ್‌ 2009, ಬೆ೦ಗಳೂರು, ದಿನಾಂಕ: 9ನೇ ಡಿಸೆಂಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಉತ್ತರಕನ್ನಡ ಜಿಲ್ಲೆಯ ಜೋಯಿಡಾ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 






































ಕ್ರಸಂ ತಾಲ್ಲೂಕು ಸದಸ್ಯರು 
1 | ಜೋಯಿಡಾ ಶ್ರೀ ಸುನಿಲ್‌ ವಿ. ಹೆಗಡೆ, ಅಧ್ಯಕ್ಷರು 
ಮಾನ್ಯ ಶಾಸಕರು, ಜೋಯಿಡಾ ವಿಧಾನ ಸಭಾ ಕ್ಷೇತ್ರ 
2 ಶ್ರೀ ಕೃಷ್ಣ ಸಕಾರಾಮ ದೇಸಾಯಿ, ಮು:ಮೇಡಾ, ಪೋ:ಅಖೇತಿ, | ಸದಸ್ಯರು (ಸಾಮಾನ್ಯ) 
ತಾಲ್ಲೂಕು ಜೋಯಿಡಾ 
3 ಶ್ರೀಮತಿ ಸುಷ್ಮಾರಾಮಾ ಮೀರಾಶಿ, ಮು:ಪೋಸ್ಟ್‌, ಸದಸ್ಯರು 
ಜೋಯಿಡಾ (ಮಹಿಳೆ) 
4 ಶ್ರೀ ಪ್ರಕಾಶ ಗೋಪಾಲ ಹರಿಜನ, ಮು:ಪೋಸ್ಟ್‌, ರಾಮನಗರ, | ಸದಸ್ಯರು 
ಜೋಯಿಡಾ ತಾಲ್ಲೂಕು (ಪರಿಶಿಷ್ಟ ಜಾತಿ) 
5 ತಹಶೀಲ್ದಾರರು, ಜೋಯಿಡಾ ತಾಲ್ತೂಕು, ಜೋಯಿಡಾ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌. ಕೃಷ್ಣಪ್ಪ 
ಪಿ.ಆರ್‌. 717 ಪೀಠಾಧಿಕಾರಿ 
ಕಂದಾಯ ಇಲಾಖೆ (ಭೂ ಮಂ-2) 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 19 ಎಲ್‌ಜಿಎನ್‌ 2009, ಬೆ೦ಗಳೂರು, ದಿನಾಂಕ: 9ನೇ ಡಿಸೆಂಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಉತ್ತರಕನ್ನಡ ಜಿಲ್ಲೆಯ ಶಿರಸಿ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 


೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೪ಎ 



































ಕ್ರಸಂ ತಾಲ್ಲೂಕು ಸದಸ್ಯರು 
1 | ಶಿರಸಿ ಶ್ರೀ ಪಿ.ವಿ. ಹೆಗಡೆ, ಹಲ್ಲೇಕೊಪ್ಪ, ಶಿರಸಿ ಅಧ್ಯಕ್ಷರು 
(ಶಾಸಕರ ಪ್ರತಿನಿಧಿ) 
2 ಶ್ರೀ ಪಾಂಡುರಂಗ ನಾಯ್ಕ, ಹುಸರಿ, ಶಿರಸಿ ಸದಸ್ಯರು (ಸಾಮಾನ್ಯ) 
3 ಶ್ರೀಮತಿ ವಿಜಯಲಕ್ಷ್ಮೀ ಭಟ್‌, ದೇವರಕೊಪ್ಪ ಶಿರಸಿ ಸದಸ್ಯರು 
(ಮಹಿಳೆ) 
4 ಶ್ರೀ ನಾಗರಾಜ ಬ೦ಗಾರ್ಯ ಚೆಲುವಾದಿ, ಕೊರ್ಲಕಟ್ಟ, ಶಿರಸಿ ಸದಸ್ಯರು 
(ಪರಿಶಿಷ್ಟ ಜಾತಿ) 
5 ತಹಶೀಲ್ದಾರರು, ಶಿರಸಿ ತಾಲ್ಲೂಕು, ಶಿರಸಿ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌. ಕೃಷ್ಣಪ್ಪ 
ಪಿ.ಆರ್‌. 718 ಪೀಠಾಧಿಕಾರಿ 
ಕಂದಾಯ ಇಲಾಖೆ (ಭೂ ಮಂ-2) 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 32 ಎಲ್‌ಜಿವೈ 2009, ಬೆಂಗಳೂರು, ದಿನಾಂಕ: 9ನೇ ಡಿಸೆಂಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 






































ಕ್ರಸಂ ತಾಲ್ಲೂಕು ಸದಸ್ಯರು 
1 | ಮಂಡ್ಯ ಶ್ರೀ ಎಂ. ಶ್ರೀನಿವಾಸ್‌, ಮಾನ್ಯ ಶಾಸಕರು, ಅಧ್ಯಕ್ಷರು 
ಮಂಡ್ಯ ವಿಧಾನ ಸಭಾ ಕ್ಷೇತ್ರ 
2 ಶ್ರೀ ಎ.ಪಿ. ರಮೇಶ ಬಿನ್‌ ಪಾಪೇಗೌಡ ಅನಸೋಸಲು, | ಸದಸ್ಯರು (ಸಾಮಾನ್ಯ) 
ಬಸರಾಳು ಹೋಬಳಿ, ಮಂಡ್ಯ ತಾಲ್ಲೂಕು 
3 ಶ್ರೀಮತಿ ಜಯಲಕ್ಷಮ್ಮ ಕೋಂ ಜವರೇಗೌಡ, ನಾಯಕನಹಟ್ಟಿ, | ಸದಸ್ಯರು 
ಮಂಡ್ಯ ತಾಲ್ಲೂಕು (ಮಹಿಳೆ) 
4 ಶ್ರೀ ಸಣ್ಣಯ್ಯ ಬಿನ್‌ ಬಸವಯ್ಯ, ಹೂಡಘಟ್ಟ, ಕೆರಗೋಡು | ಸದಸ್ಯರು 
ಹೋಬಳಿ, ಮಂಡ್ಯ ತಾಲ್ಲೂಕು (ಪರಿಶಿಷ್ಟ ಜಾತಿ) 
5 ತಹಶೀಲ್ದಾರರು, ಮಂಡ್ಯ ತಾಲ್ಲೂಕು, ಮಂಡ್ಯ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌. ಕೃಷ್ಣಪ್ಪ 
ಪಿ.ಆರ್‌. 719 ಪೀಠಾಧಿಕಾರಿ 
ಕಂದಾಯ ಇಲಾಖೆ (ಭೂ ಮಂ-2) 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 27 ಎಲ್‌ಜಿವೈ 2008, ಬೆ೦ಗಳೂರು, ದಿನಾಂಕ: 9ನೇ ಡಿಸೆಂಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ 



































ಕ್ರಸಂ ತಾಲ್ಲೂಕು ಸದಸ್ವರು 
1 | ಮದ್ದೂರು ಶ್ರೀಮತಿ ಕಲ್ಪನಾ ಸಿದ್ದರಾಜು, ಅಧ್ಯಕ್ಷರು 
ಮಾನ್ಯ ಶಾಸಕರು, 
ಮದ್ದೂರು ವಿಧಾನಸಭಾ ಕ್ಷೇತ್ರ 
2 ಶ್ರೀ ಸ್ವಾಮಿ ಬಿನ್‌ ಪುಟ್ಟಸ್ವಾಮಿ, ಸದಸ್ಯರು (ಸಾಮಾನ್ಯ) 
ಕೆ. ಹೊನ್ನಲಗೆರೆ ಗ್ರಾಮ ಮತ್ತು ಅಂಚೆ, ಕಸಬಾ ಹೋಬಳಿ, 
ಮದ್ದೂರು ತಾಲ್ತೂಕು 
3 ಶ್ರೀ ಮಹದೇವ ಬಿನ್‌ ಲೇಟ್‌ ಮಾದಯ್ಯ, ಸಿದ್ದಾರ್ಥನಗರ, | ಸದಸ್ಯರು 
ಚನ್ನಸಂದ್ರ ರಸ್ತೆ, ಮದ್ದೂರು ತಾಲ್ಲೂಕು (ಪರಿಶಿಷ್ಟ ಜಾತಿ) 
4 ಶ್ರೀಮತಿ ಗಿರಿಜಾ ಕೋಂ ನಿಂಗೇಗೌಡ, ಸದಸ್ಯರು 
ಸಿ.ಎ.ಕೆರೆ ಗ್ರಾಮ ಮತ್ತು ಅಂಚೆ, ಸಿ.ಎ. ಕೆರೆ ಹೋಬಳಿ, (ಮಹಿಳೆ) 
ಮದ್ದೂರು ತಾಲ್ಲೂಕು 
5 ತಹಶೀಲ್ದಾರರು, ಮದ್ದೂರು ತಾಲ್ಲೂಕು, ಮದ್ದೂರು ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌. ಕೃಷ್ಣಪ್ಪ 
ಪಿ.ಆರ್‌. 720 ಪೀಠಾಧಿಕಾರಿ 


ಕಂದಾಯ ಇಲಾಖೆ (ಭೂ ಮಂ-2) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 50 ಎಲ್‌ಜಿಯು 2009, ಬೆ೦ಗಳೂರು, ದಿನಾಂಕ: 18ನೇ ಡಿಸೆಂಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಮಗಳೂರು ಜಿಲ್ಲೆಯ “ತರೀಕೆರೆ ತಾಲ್ಲೂಕು” ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 






































ಕ್ರಸಂ ತಾಲ್ಲೂಕು ಸದಸ್ಮರು 
1 | ತರೀಕೆರೆ ಶ್ರೀ ಸುರೇಶ್‌, ಡಿ.ಎಸ್‌. ಅಧ್ಯಕ್ಷರು 
ಮಾನ್ಯ ಶಾಸಕರು, 
ತರೀಕೆರೆ ವಿಧಾನಸಭಾ ಕ್ಷೇತ್ರ 
2 ಶ್ರೀಮತಿ ಸೀಮಾ ಕೋಂ ಹಾಲೇಶ್‌ ಸದಸ್ಯರು (ಮಹಿಳೆ) 
ಮಠದಹಳ್ಳಿ, ಲಕ್ಕವಳ್ಳಿ (ಹೊ) ತರೀಕೆರೆ ತಾಲ್ಲೂಕು 
3 ಶ್ರೀ ಟಿ.ಎಸ್‌. ಶಾಂತರಾಜ್‌ ಬಿನ್‌ ಶಿವಣ್ಣ ಸದಸ್ಯರು 
ನಾಗಪ್ಪ ಕಾಲೋನಿ, ತರೀಕೆರೆ (ಸಾಮಾನ್ಯ) 
4 ಶ್ರೀ ಪೀರ್ಯಾನಾಯ್ಕ ಬಿನ್‌ ರೇಖ್ಯಾನಾಯ್ಕ ಸದಸ್ಯರು 
ಪಿರುಮೇನಹಳ್ಳಿ, ಬೇಲೇನಹಳ್ಳಿ ಅಂಚೆ, (ಪ.ಜಾತಿ) 
ತರೀಕೆರೆ ತಾಲ್ಲೂಕು 
5 ತಹಶೀಲ್ದಾರರು, ತರೀಕೆರೆ ತಾಲ್ಲೂಕು, ತರೀಕೆರೆ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌. ಕೃಷ್ಣಪ್ಪ 
ಪಿ.ಆರ್‌. 721 ಪೀಠಾಧಿಕಾರಿ 


ಕಂದಾಯ ಇಲಾಖೆ (ಭೂ ಮಂ-2) 


೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 107 ಎಲ್‌ಜಿಎ 2008(ಪ), ಬೆಂಗಳೂರು, ದಿನಾಂಕ: 8ನೇ ಡಿಸೆಂಬರ್‌, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ದಕ್ಷಿಣ ಕನ್ನಡ ಜಿಲ್ಲೆಯ “ಬೆಳ್ತಂಗಡಿ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಹೊಸದಾಗಿ ರಚಿಸಲಾಗಿದೆ. 











ಕ್ರಸಂ ತಾಲ್ಲೂಕು ಸದಸ್ವರು 
1 , ಬೆಳ್ತಂಗಡಿ ಶ್ರೀ ಕೆ. ವಸಂತ ಬಂಗೇರ, ಅಧ್ಯಕ್ಷರು 
ಮಾನ್ಯ ಶಾಸಕರು, 
ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ 
2 ಶ್ರೀ ಜಿ. ನಾರಾಯಣಾಚಾರ್‌ ಬಿನ್‌ ಚಿಂದ್ರಯ್ಯ ಆಚಾರ್‌, ಸದಸ್ಯರು (ಸಾಮಾನ್ಯ) 


ಪಾಂಡೇಶ್ವರ ಮನೆ, ಕುವೆಟ್ಟು ಗ್ರಾಮ, ಗುರುವಾಯನಕೆರೆ ಅಂಚೆ, 
ಬೆಳ್ತಂಗಡಿ ತಾಲ್ಲೂಕು 

3 ಶ್ರೀಮತಿ ಶಾರದಾ ಆರ್‌.ರೈ.ಕೋಂ ರಾಜೀವ ರೈ, ಸದಸ್ನರು 
ಶ್ರೇಯಾ, ಮುಗೆರೋಡಿ ಮನೆ, ಕಣಿಯೂರು ಗ್ರಾಮ ಮತ್ತು | (ಮಹಿಳೆ) 
ಅಂಚೆ, ಬೆಳ್ತಂಗಡಿ ತಾಲ್ಲೂಕು 
4 ಶ್ರೀ ಕೊರಗಪ್ಪ ನಾಯ್ಕ ಬಿನ್‌ ಬಾಬು ನಾಯ್ಕ, ಸದಸ್ಯರು 
ಹೊಸಕಾಪು ಮನೆ, ಮುಂಡಾಜಿ ಗ್ರಾಮ ಮತ್ತು ಅಂಚೆ, | (ಪ. ಪಂಗಡ) 
ಬೆಳ್ತಂಗಡಿ ತಾಲ್ಲೂಕು 





























5 ತಹಶೀಲ್ದಾರರು, ಬೆಳ್ತಂಗಡಿ ತಾಲ್ಲೂಕು, ಬೆಳ್ತಂಗಡಿ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌. ಕೃಷ್ಣಪ್ಪ 
ಪಿ.ಆರ್‌. 722 ಪೀಠಾಧಿಕಾರಿ 


ಕಂದಾಯ ಇಲಾಖೆ (ಭೂ ಮಂ-2) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ ಆರ್‌ 2008 (4-29), ಬೆಂಗಳೂರು, ದಿನಾಂಕ:22ನೇ ಡಿಸೆಂಬರ್‌, 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11()(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗದಗ-ಬೆಟಗೇರಿ ನಗರಸಭೆಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಜಗನ್ನಾಥ ವ್ಹಿ. ಬಾ೦ಡಗೆ, ಗದಗ-ಬೆಟಗೇರಿ 
2. ಶ್ರೀ ರವಿ ಓಬಾಜಿ, ಗದಗ-ಬೆಟಗೇರಿ 
3. ಶ್ರೀ ಬಾಬು ಬಳ್ಳಾರಿ, ಗದಗ-ಬೆಟಗೇರಿ 
4. ಶ್ರೀ ರಾಮಚಂದ್ರ ದೇಸಾಯಿ, ಗದಗ-ಬೆಟಗೇರಿ 
5. ಶ್ರೀಮತಿ ಸುಶೀಲಾ ಬಸವರಾಜ ಸೀರಿ, ಗದಗ-ಬೆಟಗೇರಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 723 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ದಿ ಇಲಾಖೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೯ 





ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (%-31), ಬೆಂಗಳೂರು, ದಿನಾಂಕ:22ನೇ ಡಿಸೆಂಬರ್‌, 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)(b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 

ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಂಡ್ಯ ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1 ಶ್ರೀ ಎನ್‌.ಎಲ್‌. ಲಕ್ಷ್ಮಣ ಗೌಡ ಬಿನ್‌ ಲಕ್ಕೇಗೌಡ, “ಲಕ್ಷ್ಮೀದೇವಿ ನಿಲಯ” 6ನೇ ಅಡ್ಡರಸ್ತೆ, ಚಾಮುಂಡೇಶ್ವರಿ ನಗರ, 
ಮಂಡ್ಯ 
ಶ್ರೀ ಸಿ. ಚಂದ್ರಶೇಖರ್‌ ಬಿನ್‌ ಚಿಕ್ಕಣ್ಣಾಚಾರ್‌, ॥ 1578, 6ನೇ ತಿರುವು, ಚಾಮುಂಡೇಶ್ವರಿ ನಗರ, ಮಂಡ್ಯ 
ಶ್ರೀ ಸಿ. ಕೃಷ್ಣ ಬಿನ್‌ ಚಿನ್ನೇಗೌಡ, ॥ ಜಿ. 548, ಸರ್ಕಾರಿ ಪ್ರಾಥಮಿಕ ಶಾಲೆಯ ಪಕ್ಕ, ಗುತ್ತಲು, ಮಂಡ್ಯ 
ಶ್ರೀ ವಿ. ಪಾಂಡು ಬಿನ್‌ ವಡಿವೇಲು, ತಮಿಳು ಕಾಲೋನಿ, ನೆಹರುನಗರ, ಮಂಡ್ಯ 
ಶ್ರೀಮತಿ ಸಿ. ತಾಯಮ್ಮ ಕೋಂ ಎ. ಶಿವಲಿಂಗಯ್ಯ, 2ನೇ ತಿರುವು, ಬಸವನಗುಡಿ, ಅರಕೇಶ್ವರ ನಗರ, ಗುತ್ತಲು, 
ಮಂಡ್ಯ 


Nn ಜು ಓಟ NM 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 724 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (A-35), ಬೆಂಗಳೂರು, ದಿನಾಂಕ:22ನೇ ಡಿಸೆಂಬರ್‌, 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11()(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಇಲಕಲ್‌ ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ನಾರಾಯಣಪ್ಪ ಕಂದಿಕೊಂಡ, ಸಾ: ಇಲಕಲ್‌ 
2. ಶ್ರೀ ಮಹಾಬಳೇಶ್ವರ ಮರಟದ್‌, ಸಾ: ಇಲಕಲ್‌ 
3. ಶ್ರೀ ಶ್ರೀಕಾಂತ ಹೊಸಮನಿ ಸಾ: ಇಲಕಲ್‌ 
4. ಶ್ರೀ ನಾರಾಯಣಸಾ ಕಾಟ್ವ, ಸಾ: ಇಲಕಲ್‌ 
5. ಶ್ರೀ ಮಹಾಂತಪ್ಪ ಚೆನ್ನಿ ಸಾ: ಇಲಕಲ್‌ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 725 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (A-38), ಬೆಂಗಳೂರು, ದಿನಾಂಕ:22ನೇ ಡಿಸೆಂಬರ್‌, 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11()(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೊಸಪೇಟೆ ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1 ಶ್ರೀ ಆರ್‌.ಪಿ. ನಾಗರಾಜ ಬಿನ್‌ ಸತ್ಯನಾರಾಯಣ ಬಿ.ಡಿ.ಸಿ.ಸಿ. ಬ್ಯಾಂಕ್‌ ಕಾಲೋನಿ, ಬಾಲಾ೦ಜನೇಯ ದೇವಸ್ಥಾನ 
ಹತ್ತಿರ, ಮೃತ್ಯುಂಜಯನಗರ, ಹೊಸಪೇಟೆ 
2 ಶ್ರೀ ಟ. ಸೆಲ್ವಂ ಬಿನ್‌ ಟಿ. ಮುತ್ತು. ಅಂಬೇಡ್ಕರ್‌ ನಗರ, ವಂಕಾಯಿ ಕ್ಯಾಂಪ್‌, 30ನೇ ವಾರ್ಡ, ಟಿ.ಬಿ. ಡ್ಯಾಂ 
ಹೊಸಪೇಟೆ 
3 ಶ್ರೀ ಡಮ್ಮಿ ಹನುಮಂತಪ್ಪ ಬಿನ್‌ ಡಮ್ಮಿ ಭರಮಪ್ಪ 24ನೇ ವಾರ್ಡ ಬಳ್ಳಾರಿ ರಸ್ತೆ, ಪಟೇಲ್‌, ಹೈಸ್ಕೂಲ್‌ ಹತ್ತಿರ, 
ಹೊಸಪೇಟೆ 


೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೪ಎ 





4 ಶ್ರೀಮತಿ ಡಿ.ಎಸ್‌. ಪದ್ಮಾವತಿ ಕೋಂ, ಮೈಲಾರಪ್ಪ 24ನೇ ವಾರ್ಡ ಬಳ್ಳಾರಿ ರಸ್ತೆ, ಪಟೇಲ್‌ ಹೈಸ್ಕೂಲ್‌ ಹತ್ತಿರ, 
ಹೊಸಪೇಟೆ. 
5 ಶ್ರೀ ನೆನಗಡ್ಲಿ ವೆಂಕೋಬಣ್ಣ ಬಿನ್‌ ನೆನಗಡ್ಡಿ ಹನುಮಂತಪ್ಪ, 33ನೇ ವಾರ್ಡ, ವ್ಯಾಸಕೇರಿ, ಹೊಸಪೇಟೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 726 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (0-11), ಬೆಂಗಳೂರು, ದಿನಾಂಕ:22ನೇ ಡಿಸೆಂಬರ್‌, 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352 (10) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಟಿ. ನರಸೀಪುರ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
ಶ್ರೀಮತಿ ಚಾಮಮ್ಮ ಕೋಂ ಎನ್‌. ಮೂರ್ತಿ, ಗೋಪಾಲಪುರ ಟಿ. ನರಸೀಪುರ ಟೌನ್‌ ಟಿ. ನರಸೀಪುರ ತಾಲ್ಲೂಕು 
ಶ್ರೀ ಸಿದ್ದಲಿಂಗಮೂರ್ತಿ ಬಿನ್‌ ಸಿದ್ದಲಿಂಗಪ್ಪ, ॥ 113, ವಾಸವಿ ಮಂದಿರ ರಸ್ತೆ ಟಿ, ನರಸೀಪುರ ಟೌನ್‌ 
ಶ್ರೀ ಶಿವರಾಜು ಬಿನ್‌ ಮಾದಯ್ಯ, ತರಕಾರಿ ಮಾರುಕಟ್ಟೆ ಹಿಂಭಾಗ, ಟಿ. ನರಸೀಪುರ ಟೌನ್‌ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 727 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 


YW Vp ಣ್‌ 


ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (0-31), ಬೆ೦ಗಳೂರು, ದಿನಾಂಕ:22ನೇ ಡಿಸೆಂಬರ್‌, 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 352(1b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೀಳಗಿ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1 ಶ್ರೀ ರಾಮಚಂದ್ರಪ್ಪ ಯಲಗುರದಪ್ಪ ಬೋರ್ಜಿ, ಬೀಳಗಿ 
2 ಶ್ರೀ ಈರಯ್ಯ ಸಂಗಯ್ಯ ಯಂಕಂಚಿ, ಬೀಳಗಿ 
3 ಶ್ರೀಮತಿ ಮಮ್ತಾಜ್‌ ಪೈಗಂಬರ ಮನಿಯಾರ, ಬೀಳಗಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 728 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 221 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌, 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ (1962ರ 10ನೇ ಸಂಖ್ಯೆಯ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೧೧ 


ಕ್ರ.ಸಂ ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ವರ ಹೆಸರು ಮತ್ತು ವಿಳಾಸ 
1 |ಬೆಳಗಾವಿ ತಾಲ್ಲೂಕು ಬೆಳಗಾವಿ ಜಿಲ್ಲೆ 1. ಶ್ರೀ ರಾಜು ಮೋತಿರಾಮ ಜಾಧವ ಹಿಂಡಲಗಾ 
2. ಶ್ರೀ ಜಗದೀಶ್‌ ಯಳ್ಳೂರ, ವಕೀಲರು, ಸಾ: ಅರಳೀಕಟ್ಟೆ 
3. ಶ್ರೀ ಯಲ್ಲಪ್ಪ ಚೌಗುಲೆ, ಸಾ: ಸುಳಗಾ 
4. ಶ್ರೀ ಶಿವಪ್ಪಾ ರಾಮಲಿಂಗಪ್ಪಾ ಸೋಲಬನ್ನವರ, ಸಳೇಭಾವಿ 
(ಮೀಸಲಾತಿ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌. 729 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಇ 53 ವಿಮಕ 2009, ಬೆಂಗಳೂರು, ದಿನಾಂಕ: 3ನೇ ಡಿಸೆಂಬರ್‌, 2009 
ಮಾಹಿತಿ ಹಕ್ಕು ಅಧಿನಿಯಮ 2005 (ಕೇಂದ್ರ ಕಾಯ್ದೆ 22 2005)ರ ಸೆಕ್ಷನ್‌ 50), 5(2) ಮತ್ತು 110ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಂದಾಯ ಇಲಾಖಾ ಸಚಿವಾಲಯ, ಕಂದಾಯ, ಮುಜರಾಯಿ, ಭೂ ಮಾಪನ 
ಮತ್ತು ಭೂ ದಾಖಲೆ, ನೋಂದಣಿ ಮತ್ತು ಮುದ್ರಾಂಕ ವಿಷಯಗಳ ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಅಂತಹ 
ಮಾಹಿತಿಯನ್ನು ಮೇಲಿನ ಕಾಯ್ದೆಯನ್ವಯ ಒದಗಿಸಲು, ಮಾಹಿತಿ ಕೋರುವ ಅರ್ಜಿಗಳನ್ನು ಅಥವಾ ಮೇಲ್ಮನವಿಗಳನ್ನು 
ಸ್ವೀಕರಿಸಲು ಕ್ರಮವಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಮೇಲ್ಮನವಿ 
ಪ್ರಾಧಿಕಾರಗಳನ್ನಾಗಿ ಈ ಕೆಳಕಂಡಂತೆ ನೇಮಿಸಲಾಗಿದೆ. 



































ಕ್ರ. | ಇಲಾಖೆಗಳ ಹೆಸರು ಮಾಹಿತಿ ಹಕ್ಕು ಕಾಯ್ದೆ ಮಾಹಿತಿ ಹಕ್ಕು ಮಾಹಿತಿ ಹಕ್ಕು ಕಾಯ್ದೆ 2005ರ 
ಸಂ 2005ರ ಸೆಕ್ಷನ್‌ 5(1)ರ ಕಾಯ್ದೆ2005ರ ಸೆಕ್ಷನ್‌ ಸೆಕ್ಷನ್‌ 19(1)ರ ಪ್ರಕಾರ 
ಪ್ರಕಾರ ಸಾರ್ವಜನಿಕ 5(2)ರ ಪ್ರಕಾರ ಮೇಲ್ಮನವಿ ಪ್ರಾಧಿಕಾರ 
ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ 
ಮಾಹಿತಿ ಅಧಿಕಾರಿ 
1 | ಕಂದಾಯ ಇಲಾಖಾ | ಶ್ರೀ ಮಹಮದ್‌ ಶ್ರೀ ಆನಂದರಾಜ್‌ ಶ್ರೀ ಜಿ.ಎಸ್‌. ನಾರಾಯಣಸ್ವಾಮಿ 
ಸಚಿವಾಲಯ ಇಸ್ಮಾಯಿಲ್‌ ಶಾಖಾಧಿಕಾರಿ ಸರ್ಕಾರದ ಕಾರ್ಯದರ್ಶಿ 
ಕಾನೂನು ಕೋಶದ (ಭೂಸ್ವಾಧೀನ ಪ್ರಕರಣ | ಕಂದಾಯ ಇಲಾಖೆ 
ಮುಖ್ಯಸ್ಥರು ಹಾಗೂ ಶಾಖೆ) 


ಪದನಿಮಿತ್ತ ಸರ್ಕಾರದ 
ಉಪ ಕಾರ್ಯದರ್ಶಿ 





2 |ಕಂದಾಯ ಇಲಾಖಾ ಶ್ರೀ ಕೆ.ಎನ್‌. ನವನೀತಮ್‌ ಶ್ರೀ ಬಸವಲಿಂಗಪ್ಪ ಶ್ರೀ ಜಿ.ಎಸ್‌. ನಾರಾಯಣಸ್ವಾಮಿ 





ಸಚಿವಾಲಯ ಆಂತರಿಕ ಆರ್ಥಿಕ ಶಾಖಾಧಿಕಾರಿ ಸರ್ಕಾರದ ಕಾರ್ಯದರ್ಶಿ 
ಸಲಹೆಗಾರರು ಕಂದಾಯ ಇಲಾಖೆ 
3 | ಕಂದಾಯ ಇಲಾಖಾ ಶ್ರೀ ಎಫ್‌.ಆರ್‌. ಶ್ರೀಮತಿ ಎಸ್‌. ಶ್ರೀ ಜಿ.ಎಸ್‌. ನಾರಾಯಣಸ್ವಾಮಿ 
ಸಚಿವಾಲಯ ಜಮಾದಾರ್‌ ಕಾತ್ಕಾಯಿನಿದೇವಿ ಸರ್ಕಾರದ ಕಾರ್ಯದರ್ಶಿ 
ನಿರ್ದೇಶಕರು ಪೀಠಾಧಿಕಾರಿ ಕಂದಾಯ ಇಲಾಖೆ 


ಸಾಮಾಜಿಕ ಭದ್ರತೆ ಮತ್ತು | ಸಾಮಾಜಿಕ ಭದ್ರತೆ 
ಪಿಂಚಣಿ ನಿರ್ದೇಶನಾಲಯ | ಮತ್ತು ಪಿಂಚಣಿ 
ಬೆಂಗಳೂರು ನಿರ್ದೇಶನಾಲಯ 
ಬೆಂಗಳೂರು 












































೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೪ಎ 
ಕ. | ಇಲಾಖೆಗಳ ಹೆಸರು ಮಾಹಿತಿ ಹಕ್ಕು ಕಾಯ್ದೆ ಮಾಹಿತಿ ಹಕ್ಕು ಮಾಹಿತಿ ಹಕ್ಕು ಕಾಯ್ದೆ 
ಸಂ. 2005ರ ಸೆಕ್ಷನ್‌ 5(1)ರ ಕಾಯ್ದೆ2005ರ ಸೆಕ್ಷನ್‌ 2005ರ ಸೆಕ್ಷನ್‌ 19(1)ರ 

ಪ್ರಕಾರ ಸಾರ್ವಜನಿಕ 5(2)ರ ಪ್ರಕಾರ ಪ್ರಕಾರ ಮೇಲ್ಮನವಿ ಪ್ರಾಧಿಕಾರ 
ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ 
ಮಾಹಿತಿ ಅಧಿಕಾರಿ 
4 | ಕಂದಾಯ ಇಲಾಖಾ | ಶ್ರೀ ಹೆಚ್‌.ಎಂ. ನಾಗರಾಜ್‌ | ಶ್ರೀ ಯು.ಎನ್‌. ಶ್ರೀ ಜಿ.ಎಸ್‌. ನಾರಾಯಣಸ್ವಾಮಿ 
ಸಚಿವಾಲಯ ಹಿರಿಯ ಚಿದಂಬರ್‌ ಸರ್ಕಾರದ ಕಾರ್ಯದರ್ಶಿ 
ಲೆಕ್ಕಪರಿಶೋಧನಾಧಿಕಾರಿ ಸಹಾಯಕ ಲೆಕ್ಕ ಕಂದಾಯ ಇಲಾಖೆ 
ಆಡಿಟ್‌ ವರದಿ ಶಾಖೆ ಪರಿಶೋಧನಾಧಿಕಾರಿ 
ಆಡಿಟ್‌ ವರದಿ ಶಾಖೆ 
5 |ಕಂದಾಯ ಇಲಾಖಾ ಶ್ರೀ ಶಿವಾನಂದಮೂರ್ತಿ, ಸಹಾಯಕರು ಶ್ರೀ ಎಂ. ವೆಂಕಟೇಶಮೂರ್ತಿ 
ಸಚಿವಾಲಯ ಡಿ.ಆರ್‌. (ವಿಷಯವಾರು) ಸರ್ಕಾರದ ಉಪ 
ಪೀಠಾಧಿಕಾರಿ ಕಾರ್ಯದರ್ಶಿ(ಪ) 
(ಭೂಸ್ವಾಧೀನ-3) (ಭೂಸ್ವಾಧೀನ) 
(ವಿಷಯವಾರು) 
6 | ಕಂದಾಯ ಇಲಾಖಾ ಶ್ರೀ ಎಂ. ವೆಂಕಟೇಶಮೂರ್ತಿ |॥ ಶ್ರೀ ಶಿವಣ್ಣ ಆರ್‌. ಶ್ರೀ ಎಂ. ವೆಂಕಟೇಶಮೂರ್ತಿ 
ಸಚಿವಾಲಯ ಸರ್ಕಾರದ ಅಧೀನ ಶಾಖಾಧಿಕಾರಿ ಸರ್ಕಾರದ ಉಪ 
ಕಾರ್ಯದರ್ಶಿ (ಭೂಸ್ವಾಧೀನ-2) ಕಾರ್ಯದರ್ಶಿ(ಪು) 
(ಭೂಸ್ವಾಧೀನ- 2) ಶ್ರೀ ಶಿವಣ್ಣ ಆರ್‌, | (ಭೂಸ್ದಾಧೀನ) 
2/ಪುನರ್ವಸತಿ) ಶಾಖಾಧಿಕಾರಿ 
(ಪುನರ್ವಸತಿ)(ಪ) 
7 (ಕಂದಾಯ ಇಲಾಖಾ ಶ್ರೀ ಎಲ್‌. ಕೃಷ್ಣಪ್ಪ ಸಹಾಯಕರು ಶ್ರೀಮತಿ ಗೀತಾರಮೇಶ್‌ 
ಸಚಿವಾಲಯ ಪೀಠಾಧಿಕಾರಿ (ಭೂ.ಮಂ.2) | (ವಿಷಯವಾರು) ಸರ್ಕಾರದ ಉಪ ಕಾರ್ಯದರ್ಶಿ 
(ವಿಷಯವಾರು) (ಭೂ ಮಂಜೂರಾತಿ) 
8 |ಕಂದಾಯ ಇಲಾಖಾ ಶ್ರೀ ಎಂ.ಕೆ. ನರಸಿಂಹಲು 1 ಮಲ್ಲಿಕಾರ್ಜುನ ಶ್ರೀ ಎಂ. ವೆಂಕಟರಸಪ್ಪ 
ಸಚಿವಾಲಯ ಸರ್ಕಾರದ ಅಧೀನ ಶಾಖಾಧಿಕಾರಿ ಸರ್ಕಾರದ ಉಪ ಕಾರ್ಯದರ್ಶಿ 
ಕಾರ್ಯದರ್ಶಿ (ಸಮನ್ವಯ) (ಸಮನ್ಹಯ) 
(ಸಮನ್ವಯ/ಪ/ಸ್ಟೀ&ರ) 2) ಶ್ರೀ ಶಂಕರಗೌಡ ಸಿ. 
ದೊಡ್ಡಮನಿ 
ಶಾಖಾಧಿಕಾರಿ (ಪು 
(ಪ.ಸ್ವೀಓರ) 
9 | ಕಂದಾಯ ಇಲಾಖಾ ಶ್ರೀ ಎಂ.ಕೆ. ನರಸಿಂಹಲು ಶ್ರೀ ವೆಂಕಟಗಿರಿಯಯ್ಯ | ಶ್ರೀಮತಿ ಗೀತಾರಮೇಶ್‌, 
ಸಚಿವಾಲಯ ಸರ್ಕಾರದ ಅಧೀನ ಶಾಖಾಧಿಕಾರಿ ಸರ್ಕಾರದ ಉಪ 
ಕಾರ್ಯದರ್ಶಿ (ಪ) (ಭೂ.ಕಂ) ಕಾರ್ಯದರ್ಶಿ, 
(ಭೂಕಂದಾಯ) (ಭೂ ಕಂದಾಯ) 
10 |ಕ೦ಂದಾಯ ಇಲಾಖಾ ಶ್ರೀ ಜಿ.ಎಸ್‌. ಗುರುಸಿದ್ದಯ್ಯ | ಹಿರಿಯ ಸಹಾಯಕರು ಶ್ರೀ ಎಂ. ವೆಂಕಟರಸಪ್ಪ 
ಸಚಿವಾಲಯ ಸರ್ಕಾರದ ಅಧೀನ (ವಿಶೇಷ ಕೋಶ) ಸರ್ಕಾರದ ಉಪ ಕಾರ್ಯದರ್ಶಿ 
ಕಾರ್ಯದರ್ಶಿ, (ವಿಶೇಷ ಕೋಶ) 
(ವಿಶೇಷ ಕೋಶ) 





























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೧೩ 
ಕ್ರ. ಇಲಾಖೆಗಳ ಹೆಸರು ಮಾಹಿತಿ ಹಕ್ಕು ಕಾಯ್ದೆ ಮಾಹಿತಿ ಹಕ್ಕು ಮಾಹಿತಿ ಹಕ್ಕು ಕಾಯ್ದೆ 
ಸಂ. 2005ರ ಸೆಕ್ಷನ್‌ 5(1)ರ ಕಾಯ್ದೆ2005ರ ಸೆಕ್ಷನ್‌ 2005ರ ಸೆಕ್ಷನ್‌ 19(1)ರ 


ಪಕಾರ ಸಾರ್ವಜನಿಕ 


5(2)ರ ಪ್ರಕಾರ ಸಹಾಯಕ 


ಪ್ರಕಾರ ಮೇಲ್ಮನವಿ 


























ಸಚಿವಾಲಯ 





ಸರ್ಕಾರದ ಅಧೀನ 
ಕಾರ್ಯದರ್ಶಿ 
(ಮುಜರಾಯಿ) 





ಸಹಾಯಕರು(ವಿಷಯವಾರು) 


ಮಾಹಿತಿ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಪ್ರಾಧಿಕಾರ 
ಅಧಿಕಾರಿ 
11 |ಕಂದಾಯ ಇಲಾಖಾ ಶ್ರೀ ಗಂಗಾಧರ್‌ ಟಿ ಶ್ರೀಮತಿ ಕಲಾವತಿ, ಎಸ್‌.ವಿ |ಶ್ರೀ ಎಂ. ವೆಂಕಟರಸಪ್ಪ 
ಸಚಿವಾಲಯ ಸರ್ಕಾರದ ಅಧೀನ ಶಾಖಾಧಿಕಾರಿ (ಕೆ.ಎ.ಟಿ) ಸರ್ಕಾರದ ಉಪ 
ಕಾರ್ಯದರ್ಶಿ (ಕೆ.ಎ.ಟಿ) ಕಾರ್ಯದರ್ಶಿ 
(ಕೆ.ಎ.ಟಿ) 
12 | ಕಂದಾಯ ಇಲಾಖಾ 1) ಶ್ರೀಮತಿ ಆರ್‌. ಲೀಲಾವತಿ | 1) ಶ್ರೀ ಎಸ್‌. ನಾಗರಾಜಪ್ಪ | ಶ್ರೀ ಎಂ.ಎಸ್‌. ದೇಸಾಯಿ 
ಸಚಿವಾಲಯ ಸರ್ಕಾರದ ಅಧೀನ ಶಾಖಾಧಿಕಾರಿ ಸರ್ಕಾರದ ಉಪ 
ಕಾರ್ಯದರ್ಶಿ (ಸೇವೆಗಳು-1) | (ಸೇವೆಗಳು-1) ಕಾರ್ಯದರ್ಶಿ 
2) ಶ್ರೀ ರಾಮಚಂದ್ರಯ್ಯ 2) ಶ್ರೀ ಎಸ್‌.ಎಂ. (ಸೇವೆಗಳು-1,2.3) 
ಸರ್ಕಾರದ ಅಧೀನ ಆನಂದಪ್ಪ 
ಕಾರ್ಯದರ್ಶಿ ಶಾಖಾಧಿಕಾರಿ (ಸೇವೆಗಳು-2) 
(ಸೇವೆಗಳು-2) 3) ಶ್ರೀ ಟಿ .ನಾರಾಯಣಪ್ಪ 
3) ಶ್ರೀ ಎಸ್‌.ಬಿ. ಸಸಾಲಟ್ಟಿ | ಶಾಖಾಧಿಕಾರಿ 
ಸರ್ಕಾರದ ಅಧೀನ (ಸೇವೆಗಳು-3) 
ಕಾರ್ಯದರ್ಶಿ 
(ಸೇವೆಗಳು-3) 
13 | ಕಂದಾಯ ಇಲಾಖಾ ಶ್ರೀ ನಾರಾಯಣಗೌಡ, ಶ್ರೀಮತಿ ದಾಕ್ಷಾಯಣಮ್ಮ ಶ್ರೀ ಎಲ್‌ ಷಣ್ಮುಖ 
ಸಚಿವಾಲಯ ಟಿ.ಎನ್‌ ಬಿ.ಎಂ ಸರ್ಕಾರದ ಉಪ 
ಸರ್ಕಾರದ ಅಧೀನ ಶಾಖಾಧಿಕಾರಿ ಕಾರ್ಯದರ್ಶಿ 
ಕಾರ್ಯದರ್ಶಿ (ಭೂಸುಧಾರಣೆ) (ಭೂ.ಸು) 
(ಭೂಸುಧಾರಣೆ) 
14 |ಕಂದಾಯ ಇಲಾಖಾ ಶ್ರೀ ಎಂ.ಕೆ. ನರಸಿಂಹಲು ಶ್ರೀ ಎಸ್‌.ವಿ. ಶ್ರೀನಿವಾಸನ್‌ ಶ್ರೀ ಎಲ್‌ ಷಣ್ಮುಖ 
ಸಚಿವಾಲಯ ಸರ್ಕಾರದ ಅಧೀನ ಶಾಖಾಧಿಕಾರಿ ಸರ್ಕಾರದ ಉಪ 
ಕಾರ್ಯದರ್ಶಿ (ಪು (ಭೂ.ಸು.ಕೋ) (ಪು ಕಾರ್ಯದರ್ಶಿ 
(ಭೂಸುಧಾರಣಾ ಕೋಶ) (ಭೂ.ಸು.ಕೋ) 
15 (ಕಂದಾಯ ಇಲಾಖಾ ಶ್ರೀ ಬಿ.ಯು. ಚೌಕಿಮಠ್‌ ಶ್ರೀ ಶಂಕರಗೌಡ ಸಿ. ಶ್ರೀ ಎಂ. 
ಸಚಿವಾಲಯ ಸರ್ಕಾರದ ಅಧೀನ ದೊಡ್ಡಮನಿ ವೆಂಕಟೇಶಮೂರ್ತಿ 
ಕಾರ್ಯದರ್ಶಿ ಶಾಖಾಧಿಕಾರಿ ಸರ್ಕಾರದ ಉಪ 
(ಎಸ್‌.ಎಸ್‌.ಎಲ್‌.ಆರ್‌.) (ಎಸ್‌.ಎಸ್‌.ಎಲ್‌.ಆರ್‌) ಕಾರ್ಯದರ್ಶಿ(ಪು 
(ಎಸ್‌.ಎಸ್‌.ಎಲ್‌.ಆರ್‌.) 
16 | ಕಂದಾಯ ಇಲಾಖಾ ಶ್ರೀ ಜಿ. ರಾಮಚಂದ್ರಯ್ಯ ಹಿರಿಯ ಸಹಾಯಕರು/ ಶ್ರೀ ಎಂ. ವೆಂಕಟರಸಪ್ಪ 


ಸರ್ಕಾರದ ಉಪ 
ಕಾರ್ಯದರ್ಶಿ 
(ಮುಜರಾಯಿ) 



































೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೪ಎ 
ಕ. | ಇಲಾಖೆಗಳ ಹೆಸರು ಮಾಹಿತಿ ಹಕ್ಕು ಕಾಯ್ದೆ ಮಾಹಿತಿ ಹಕ್ಕು ಮಾಹಿತಿ ಹಕ್ಕು ಕಾಯ್ದೆ 
ಸಂ. 2005ರ ಸೆಕ್ಷನ್‌ 5(1)ರ ಕಾಯ್ದೆ2005ರ ಸೆಕ್ಷನ್‌ 2005ರ ಸೆಕ್ಷನ್‌ 19(1)ರ 

ಪ್ರಕಾರ ಸಾರ್ವಜನಿಕ 5(2)ರ ಪ್ರಕಾರ ಸಹಾಯಕ ಪ್ರಕಾರ ಮೇಲ್ಮನವಿ 
ಮಾಹಿತಿ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಪ್ರಾಧಿಕಾರ 
ಅಧಿಕಾರಿ 
17 |ಕಂದಾಯ ಇಲಾಖಾ ಶ್ರೀ ಎಲ್‌.ಎಸ್‌. ಹಿರಿಯ ಸಹಾಯಕರು- ಶ್ರೀ ಎಂ. ವೆಂಕಟರಸಪ್ಪ 
ಸಚಿವಾಲಯ ಶ್ರೀಕಂಠಬಾಬು ಸಹಾಯಕರು(ವಿಷಯವಾರು | ಸರ್ಕಾರದ ಉಪ 
ಪೀಠಾಧಿಕಾರಿ (ಮುಜರಾಯಿ) |) ಕಾರ್ಯದರ್ಶಿ 
(ವಿಷಯವಾರು) (ಮುಜರಾಯಿ) 
18 |ಕಂದಾಯ ಇಲಾಖಾ ಶ್ರೀ ಟಿ.ಕೆ. ರಾಮಚಂದ್ರ ಹಿರಿಯ ಸಹಾಯಕರು ಶ್ರೀ ಎಂ. ವೆಂಕಟರಸಪ್ಪ 
ಸಚಿವಾಲಯ ಸರ್ಕಾರದ ಅಧೀನ (ವಿಷಯವಾರು) ಸರ್ಕಾರದ ಉಪ 
ಕಾರ್ಯದರ್ಶಿ ಕಾರ್ಯದರ್ಶಿ 
(ನೋಂದಣಿ ಮತ್ತು (ಮುಜರಾಯಿ) 
ಮುದ್ರಾಂಕ) 
19 (ಕಂದಾಯ ಇಲಾಖಾ ಶ್ರೀ ಜ ವರದರಾಜು ಸಹಾಯಕರು ಶ್ರೀ ಎಂ. ವೆಂಕಟರಸಪ್ಪ 
ಸಚಿವಾಲಯ ಪೀಠಾಧಿಕಾರಿ (ವಿಷಯವಾರು) ಸರ್ಕಾರದ ಉಪ 
(ನೋ ೬ ಮು) ಕಾರ್ಯದರ್ಶಿ 
(ವಿಷಯವಾರು) (ನೋ ಒ ಮು) 
20 |ಕಂದಾಯ ಇಲಾಖಾ ಶ್ರೀ ರಾಮಚಂದ್ರಯ್ಯ ಶ್ರೀ ಜಿ. ಜಯಣ್ಣ ಶ್ರೀ ಎಂ.ಎಸ್‌. ದೇಸಾಯಿ 
ಸಚಿವಾಲಯ ಸರ್ಕಾರದ ಅಧೀನ ಶಾಖಾಧಿಕಾರಿ ಸರ್ಕಾರದ ಉಪ 
ಕಾರ್ಯದರ್ಶಿ (ವಿಪತ್ತು ನಿರ್ವಹಣೆ) ಕಾರ್ಯದರ್ಶಿ 
(ವಿಪತ್ತು ನಿರ್ವಹಣೆ) (ವಿಪತ್ತು ನಿರ್ವಹಣೆ) 
21 |ಕಂದಾಯ ಇಲಾಖಾ ಶ್ರೀ ಎಂ.ಕೆ. ನರಸಿಂಹಲು ಶ್ರೀ ಸಿ.ಹೆಚ್‌. ಶಿವಕುಮಾರ್‌ ಶ್ರೀಮತಿ ಗೀತಾರಮೇಶ್‌ 
ಸಚಿವಾಲಯ ಸರ್ಕಾರದ ಅಧೀನ ಶಾಖಾಧಿಕಾರಿ ಸರ್ಕಾರದ ಉಪ 
ಕಾರ್ಯದರ್ಶಿ (ಭೂ (ಭೂ ಮಂಜೂರಾತಿ-3) ಕಾರ್ಯದರ್ಶಿ 
ಮಂಜೂರಾತಿ-3) (ಭೂ ಮಂಜೂರಾತಿ) 
22 |ಕಂದಾಯ ಇಲಾಖಾ ಶ್ರೀಮತಿ ನಾಗರತ್ನಮ್ಮ ಶ್ರೀ ಎಂ.ವಿ. ಶಿವಸುಬ್ರಹ್ಮಣ್ಯಂ | ಶ್ರೀ ಎಂ. 
ಸಚಿವಾಲಯ ಸರ್ಕಾರದ ಅಧೀನ ಶಾಖಾಧಿಕಾರಿ ವೆಂಕಟೇಶಮೂರ್ತಿ 
ಕಾರ್ಯದರ್ಶಿ (ಭೂಸ್ತಾ 1,2) |(ಭೂಸ್ವಾಧೀನ-1) ಸರ್ಕಾರದ ಉಪ 
ಕಾರ್ಯದರ್ಶಿ (ಪ) 
(ಭೂಸ್ವಾಧೀನ) 
23 |ಕಂದಾಯ ಇಲಾಖಾ ಶ್ರೀ ಇ. ಈಶ್ವರನಾಯಕ್‌ ಶ್ರೀ ನರಸಿ೦ಹಮೂರ್ತಿ ಶ್ರೀಮತಿ ಗೀತಾರಮೇಶ್‌, 
ಸಚಿವಾಲಯ ಸರ್ಕಾರದ ಅಧೀನ ಶಾಖಾಧಿಕಾರಿ ಸರ್ಕಾರದ ಉಪ 
ಕಾರ್ಯದರ್ಶಿ (ಭೂ ಮಂಜೂರಾತಿ-1) ಕಾರ್ಯದರ್ಶಿ 
(ಭೂ. ಮಂಜೂರಾತಿ-1, 2) (ಭೂ ಮಂಜೂರಾತಿ) 
24 | ಪ್ರಾದೇಶಿಕ ಆಯುಕ್ತರ ಪ್ರಾದೇಶಿಕ ಆಯುಕ್ತರ ಪ್ರಾದೇಶಿಕ ಆಯುಕ್ತರ ಪ್ರಾದೇಶಿಕ ಆಯುಕ್ತರ 








ಕಛೇರಿ 


ಕಛೇರಿಯ ತಹಸೀಲ್ದಾರರು 
(ವಿಷಯವಾರು) 








ಕಛೇರಿಯ ಶಿರಸ್ನೇದಾರರು 
(ವಿಷಯವಾರು) 


ಕಛೇರಿಯ ಹೆಚ್ಚುವರಿ 
ಆಯುಕ್ತರು 
ವಿಷಯವಾರು) 











ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ 


೧೫ 





























ಭೂ ಮಾಪನ ಕಂದಾಯ 
ವ್ಯವಸ್ಥೆ ಮತ್ತು ಭೂ 
ದಾಖಲೆಗಳ ಇಲಾಖೆ 





ಭೂ ದಾಖಲೆಗಳ ಉಪ 
ನಿರ್ದೇಶಕರು (ಆಡಳಿತ) 
ಕೇಂದ್ರ ಕಛೇರಿ 





ಕ. | ಇಲಾಖೆಗಳ ಹೆಸರು ಮಾಹಿತಿ ಹಕ್ಕು ಕಾಯ್ದೆ ಮಾಹಿತಿ ಹಕ್ಕು ಮಾಹಿತಿ ಹಕ್ಕು ಕಾಯ್ದೆ 
ಸಂ 2005ರ ಸೆಕ್ಷನ್‌ 5(1)ರ ಕಾಯ್ದೆ2005ರ ಸೆಕ್ಷನ್‌ 2005ರ ಸೆಕ್ಷನ್‌ 19(1)ರ 
ಪಕಾರ ಸಾರ್ವಜನಿಕ ಮಾಹಿತಿ| 5(2)ರ ಪ್ರಕಾರ ಸಹಾಯಕ | ಪ್ರಕಾರ ಮೇಲ್ಮನವಿ 
ಅಧಿಕಾರಿ ಸಾರ್ವಜನಿಕ ಮಾಹಿತಿ ಪ್ರಾಧಿಕಾರ 
ಅಧಿಕಾರಿ 

25 | ನೋಂದಣಿ ಮಹಾ ಉಪ ನೊಂದಣಿ ಮಹಾ ಸಹಾಯಕ ನೋಂದಣಿ ನೋಂದಣಿ ಮಹಾ 
ಪರಿವೀಕ್ಷಕರು ಹಾಗೂ ಪರಿವೀಕ್ಷಕರು, ನೋಂದಣಿ ಮಹಾ ಪರಿವೀಕ್ಷಕರು, ಪರಿವೀಕ್ಷಕರು ಹಾಗೂ 
ಮುದ್ರಾಂಕಗಳ ಮತ್ತು ಮುದ್ರಾಂಕ ನೋಂದಣಿ ಮತ್ತು ಮುದ್ರಾಂಕಗಳ ಆಯುಕ್ತರು 
ಆಯುಕ್ತರ ಕಚೇರಿ ಮುದ್ರಾಂಕ 

26 | ಜಿಲ್ಲಾ ಜಿಲ್ಲಾ ನೋಂದಣಾಧಿಕಾರಿ | ಕೇಂದಸ್ಥಾನಿಕ ಸಹಾಯಕರು ಉಪ ನೋಂದಣಿ ಮಹಾ 
ನೊಂದಣಾಧಿಕಾರಿ (ವಿಷಯವಾರು) ಪರಿವೀಕ್ಷಕರು (ಆಡಳಿತ), 
ಕಛೇರಿ ಬೆ೦ಗಳೂರು 

27 ಉಪ ನೋಂದಣಾಧಿಕಾರಿ ಕೇ೦ದ್ರಸ್ಥಾನ ಉಪ ಪ್ರಥಮ/ದ್ವಿತೀಯ ದರ್ಜೆ ಜಿಲ್ಲಾ ನೋಂದಣಾಧಿಕಾರಿ 
ಕಛೇರಿ ನೋಂದಣಾಧಿಕಾರಿ/ ಸಹಾಯಕರು 

ಹಿರಿಯ ಉಪ (ವಿಷಯವಾರು) 
ನೋಂದಣಾಧಿಕಾರಿ/ ಉಪ 

ನೋಂದಣಾಧಿಕಾರಿ 

(ಸಂಬಂಧಪಟ್ಟ) 

28 | ನೋಂದಣಿ ಮಹಾ | ಜಿಲ್ಲಾ ಸಹಾಯಕ ಇಂಜಿನಿಯರ್‌ ಉಪ ನೋಂದಣಿ ಮಹಾ 
ಪರಿವೀಕ್ಷಕರು ಮತ್ತು ನೋಂದಣಾಧಿಕಾರಿಗಳು ಅಥವಾ ಪ್ರಥಮ ದರ್ಜೆ ಪರಿವೀಕ್ಷಕರು 
ಮುದ್ರಾಂಕಗಳ (ಅಪಮೌಲ್ಯ ತನಿಖಾ ಸಹಾಯಕರು (ಆಡಳಿತ ಮತ್ತು 
ಆಯುಕ್ತರ ಕಛೇರಿ ವಿಭಾಗ) (ವಿಷಯವಾರು) ಕಾನೂನು), ಬೆಂಗಳೂರು 

29 | ನೋಂದಣಿ ಮಹಾ | ಜಿಲ್ಲಾ ಸ್ರಥಮ ದರ್ಜೆ ಸಹಾಯಕರು ಉಪ ನೋಂದಣಿ 
ಪರಿವೀಕ್ಷಕರು ಮತ್ತು ನೋಂದಣಾಧಿಕಾರಿಗಳು ನ್ರಿತೀಯ ದರ್ಜೆ ಮಹಾಪರಿವೀಕ್ಷಕರು 
ಮುದ್ರಾಂಕಗಳ (ಸಂಘ ಸಂಸ್ಥೆಗಳು ಮತ್ತು. ಕಹಾಯಕರು (ಆಡಳಿತ ಮತ್ತು ಕಾನೂನು) 
ಆಯುಕ್ತರ ಕಛೇರಿ ವ್ಯಾಪಾರ ಸಂಸ್ಥೆಗಳು) (ವಿಷಯವಾರು) ಬೆ೦ಗಳೂರು 

30 | ಧಾರ್ಮಿಕ ಮತ್ತು ದತ್ತಿ ಕೇ೦ದಸ್ಥಾನಿಕ ಸಹಾಯಕರು | ಕಛೇರಿ ಸಹಾಯಕರು ಆಯುಕ್ತರು, ಧಾರ್ಮಿಕ 
ಇಲಾಖೆ ಧಾರ್ಮಿಕ ಮತ್ತು ದತ್ತಿ ಧಾರ್ಮಿಕ ಮತ್ತು ದತ್ತಿ ಮತ್ತು ದತ್ತಿ ಇಲಾಖೆ 

ಇಲಾಖೆ ಇಲಾಖೆ 

31 ಭೂ ಮಾಪನ ಕೇಂದ್ರಸ್ಥಾನಿಕ ಸಹಾಯಕರು | ಸಹಾಯಕ ನಿರ್ದೇಶಕರು ಆಯುಕ್ತರು, 
ಕಂದಾಯ ವ್ಯವಸ್ಥೆ ಭೂ ಮಾಪನ ಕಂದಾಯ (ಆಡಳಿತ) ಭೂಮಾಪನ/ ಭೂ ಮಾಪನ ಕಂದಾಯ 
ಮತ್ತು ಭೂ ದಾಖಲೆಗಳ ವ್ಯವಸ್ಥೆ ಮತ್ತು ಭೂ। ಕಂದಾಯ ವ್ಯವಸ್ಥೆ ಮತ್ತು ವ್ಯವಸ್ಥೆ ಮತ್ತು ಭೂ 
ಇಲಾಖೆ ದಾಖಲೆಗಳ ಇಲಾಖೆ ಭೂ ದಾಖಲೆಗಳ ಇಲಾಖೆ | ದಾಖಲೆಗಳ ಇಲಾಖೆ 

32 (ಆಯುಕ್ತರು ಕಛೇರಿ, ಸಿಬಂದಿ ವಿಷಯಕ್ಕೆ ಸಿಬಂದಿ ವಿಷಯಕ್ತೆ ಆಯುಕ್ತರು, 


ಭೂ ದಾಖಲೆಗಳ 
ಸಹಾಯಕ ನಿರ್ದೇಶಕರು 
(ಆಡಳಿತ) 

ಕೇಂದ್ರ ಕಛೇರಿ 





ಭೂ ಮಾಪನ ಕಂದಾಯ 
ವ್ಯವಸ್ಥೆ ಮತ್ತು ಭೂ 
ದಾಖಲೆಗಳ ಇಲಾಖೆ 











೧೬ 


(೮ 


ಇಲಾಖೆಗಳ ಹೆಸರು 


2 
೦ 


ಮಾಹಿತಿ ಹಕ್ಕು ಕಾಯ್ದೆ 
2005ರ ಸೆಕ್ಷನ್‌ 5(1)ರ 


ಪಕಾರ ಸಾರ್ವಜನಿಕ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ 


ಮಾಹಿತಿ ಹಕ್ಕು 
ಕಾಯೆ2005ರ ಸೆಕನ್‌ 
ಎ ಖ 
5(2)ರ ಪ್ರಕಾರ ಸಹಾಯಕ 


ಭಾಗ - ೪ಎ 

ಮಾಹಿತಿ ಹಕ್ಕು ಕಾಯೆ 

೦ಎ 

2005ರ ಸೆಕ್ಷನ್‌ 19(1)ರ 
ಪ್ರಕಾರ ಮೇಲ್ಮನವಿ 






































ಮಾಹಿತಿ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಪ್ರಾಧಿಕಾರ 
ಅಧಿಕಾರಿ 

33 | ಆಯುಕ್ತರ ಕಛೇರಿ, ಲೆಕ ಪತ್ರ ವಿಷಯಕ್ತೆ ಲೆಕ್ಡ ಪತ್ರ ವಿಷಯಕ್ಷೆ ಆಯುಕ್ತರು, 
ಭೂ ಮಾಪನ ಸಹಾಯಕ ಲೆಕ್ಕ ಭೂ ದಾಖಲೆಗಳ ಸಹಾಯಕ / ಭೂ ಮಾಪನ 
ಕಂದಾಯ ವ್ಯವಸ್ಥೆ ನಿಯಂತ್ರಣಾಧಿಕಾರಿಗಳು ನಿರ್ದೇಶಕರು (ಲೆಕ್ಕ) ಕೇಂದ್ರ | ಕಂದಾಯ ವ್ಯವಸ್ಥೆ 
ಮತ್ತು ಭೂ ಕೇಂದ್ರ ಕಛೇರಿ ಕಛೇರಿ ಮತ್ತು ಭೂ ದಾಖಲೆಗಳ 
ದಾಖಲೆಗಳ ಇಲಾಖೆ ಇಲಾಖೆ 

34 | ಆಯುಕ್ತರ ಕಛೇರಿ, ತಾಂತ್ರಿಕ ವಿಷಯಕಕ್ಷೆ ತಾಂತ್ರಿಕ ವಿಷಯಕ್ಕೆ ಆಯುಕ್ತರು, 
ಭೂ ಮಾಪನ ಭೂ ದಾಖಲೆಗಳ ಸಂಯುಕ್ತ | ಭೂ ದಾಖಲೆಗಳ ಸಹಾಯಕ | ಭೂ ಮಾಪನ 
ಕಂದಾಯ ವ್ಯವಸ್ಥೆ ನಿರ್ದೇಶಕರು (ತಾಂತ್ರಿಕ) ನಿರ್ದೇಶಕರು (ತಾಂತ್ರಿಕ) ಕಂದಾಯ ವ್ಯವಸ್ಥೆ 
ಮತ್ತು ಭೂ ಕೇಂದ್ರ ಕಛೇರಿ ಕೇಂದ್ರ ಕಛೇರಿ ಮತ್ತು ಭೂ ದಾಖಲೆಗಳ 
ದಾಖಲೆಗಳ ಇಲಾಖೆ ಇಲಾಖೆ 

35 | ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ (ಸಂಬಂಧಪಟ್ಟ ಜಿಲ್ಲೆ) ಜಿಲ್ಲಾಧಿಕಾರಿಗಳ ಕಛೇರಿ (ಸಂಬಂಧಪಟ್ಟ ಜಿಲ್ಲೆ) 
ದಂಡಾಧಿಕಾರಿಗಳ (ಸಂಬಂಧಪಟ್ಟ ಜಿಲ್ಲೆ) 
ಕಛೇರಿ 

36 | ಉಪ ಉಪ ವಿಭಾಗಾಧಿಕಾರಿಗಳು ವ್ಯವಸ್ಥಾಪಕರು, ಉಪ ಜಿಲ್ಲಾಧಿಕಾರಿಗಳು 
ವಿಭಾಗಾಧಿಕಾರಿಗಳ (ಸಂಬಂಧಪಟ್ಟ ಉಪ ವಿಭಾಗಾಧಿಕಾರಿಗಳ ಕಛೇರಿ | (ಸಂಬಂಧಪಟ್ಟ ಜಿಲ್ಲೆ) 
ಕಛೇರಿ ವಿಭಾಗಗಳು) (ಸಂಬಂಧಪಟ್ಟ ಉಪ 

ವಿಭಾಗಗಳು) 
37 | ತಹಶೀಲ್ದಾರ್‌ ಕಛೇರಿ ತಹಶೀಲ್ದಾರ್‌ ತಾಲ್ಲೂಕು ಕಛೇರಿಯ ಉಪ 
(ಸಂಬಂಧಪಟ್ಟ ತಾಲ್ಲೂಕು) ಸಂಬಂಧಪಟ್ಟ ವಿಭಾಗಾಧಿಕಾರಿಗಳು 
ಶಿರಸ್ತೇದಾರರು (ಸಂಬಂಧಪಟ್ಟ ಉಪ 
(ವಿಷಯವಾರು) ವಿಭಾಗಗಳು) 

38 | ನಾಡ ಕಛೇರಿ ರಾಜಸ್ವನಿರೀಕ್ಷಕರು ಗ್ರಾಮಲೆಕ್ಕಾಧಿಕಾರಿ ಉಪ ತಹಶೀಲ್ದಾರ್‌ 
(ಸಂಬಂಧಪಟ್ಟ (ಸಂಬಂಧಪಟ್ಟ (ಸಂಬಂಧಪಟ್ಟ ವೃತ್ತ) (ಸಂಬಂಧಪಟ್ಟ 
ಹೋಬಳಿ) ಹೋಬಳಿ/ವೃತ್ರ) ಹೋಬಳಿ) 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಕೆ. ನರಸಿಂಹಲು 

ಪಿ.ಆರ್‌. 730 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಕಂದಾಯ ಇಲಾಖೆ (ಸಮನ್ಹಯ) 





